ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಹಿಂದುಳಿದ ವರ್ಗಗಳ ಆಯೋಗದ (ಕಾಂತರಾಜು ಆಯೋಗ) ವರದಿ ಕುರಿತು 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 


19 (21) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸಾಮಾಜಿಕ ಅಸಮತೋಲನದ ನಿವಾರಣೆಗಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿ, ವರದಿ 
ಸಲ್ಲಿಸಲು ನೇಮಿಸಿದ್ದ ಶ್ರೀ ಕಾಂತರಾಜು ನೇತೃತ್ವದ ಆಯೋಗದ ವರದಿಯನ್ನು ಸರ್ಕಾರ 
ಅಂಗಿೀೀಕರಿಸಿದೆಯೆ; (ವರದಿಯ ಪ್ರತಿಯನ್ನು ನೀಡುವುದು) 


(ಆ) ಈ ವರದಿಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಕಮ ಕೈಗೊಳ್ಳವುದೆ ಈ ಬಗ್ಗೆ ಸರ್ಕಾರದ 
ನಿಲುವೇನು; 


(ಇ) ಸದರಿ ವರದಿಯಲ್ಲಿರುವ ಮುಖ್ಯ ಶಿಫಾರಸ್ಬುಗಳೇನು ? (ವಿವರ ನೀಡುವುದು) 


